' ಕರ್ನಾಟಕ ವಿಧಾನ ಪರಿಷತ್ತು 


3 ಉತ್ತರಿಸುವ ದಿನಾಂಕ 
ಉತ್ತರಿಸುವವರು 


1ss8 

ಶ್ರೀ ಎನ್‌. ರವಿಕುಮಾರ್‌ (ವಿಧಾನ 

' ಸಚೆಯಿಂದ ಚುನಾಯಿತರಾದವರು) 
18-03-2021 

ಮಾನ್ಯ ಮುಖ್ಯಮಂತ್ರಿಗಳು 


pe 
ಪಕ್ನೆ 


ಉತ್ತರ 


ಬೆಂಗಳೂರು ನಗರದಲ್ಲಿ. ರಾಜಕಾಲುವೆ 
ಒತ್ತುವರಿ ಮಾಡಿರುವ ಎಷ್ಟು ಪ್ರಕರಣಗಳಿವೆ; 
(ವಿಭಾಗವಾರು ಮಾಹಿತಿ ನೀಡುವುದು) ' 


ಬೆಂಗಳೂರು ನಗರದಲ್ಲಿ ರಾಜಕಾಲುವೆ ಒತ್ತುವರಿ 
ಮಾಡಿರುವ ಪ್ರಕರಣಗಳ ವಿಭಾಗವಾರು ಮಾಹಿತಿಯನ್ನು 
ಅನುಬಂಧ-ಅ ರಲ್ಲಿ ನೀಡಿದೆ. 


ಆ) 


ರಾಜಕಾಲುವೆ ಒತ್ತುವರಿ ಮಾಡಿದ ಹೆಸರಿನಲ್ಲಿ 
ಬಡವರ ಮತ್ತು ಮಧ್ಯಮ ವರ್ಗದವರ 
ಮನೆಗಳನ್ನು ಧ್ವಂಸ ಮಾಡಿರುವ ಸರ್ಕಾರ 
ಎಷ್ಟು ಪ್ರಭಾವಿಗಳ, ಶ್ರೀಮಂತರ ಮನೆಗಳನ್ನು 
ತೆರವುಗೊಳಿಸಿದೆ; ರಾಜಕಾಲುವೆ ತೆರವು 
ಸಂದರ್ಭದಲ್ಲಿ ಮನೆ ಮಠ ಕಳೆದುಕೊಂಡ 
ಕುಟುಂಬಗಳ ಸಂಖ್ಯೆ (ವಿವರ 
ನೀಡುವುದು) 


ಹು: 
ಎಷ್ಟು; 


ರಾಜಕಾಲುವೆ ಒತ್ತುವರಿಯನ್ನು ಬಡವ/ಶ್ರೀಮಂತ 
ಎಂಬುದನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. 
ಒತ್ತುವರಿದಾರರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಅವರ 
ಮೇಲೆ ನಿರ್ದಾಕ್ಷಿಣ್ಯವಾಗಿ ಸಾರ್ವಜನಿಕರ ಹಿತದೃಷ್ಠಿಯಿಂದ 
ಮಳೆನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡಲು 
ಒತ್ತುವರಿಯನ್ನು ತೆರವುಗೊಳಿಸಲಾಗುತ್ತಿರುತ್ತದೆ. ಪ್ರಸ್ತುತ 
ಗುರುತಿಸಲಾದ ಒಟ್ಟು 2626, ಪ್ರಕರಣಗಳ ಪೈಕಿ 137 
ಪ್ರಕರಣಗಳಲ್ಲಿ ಮನೆ/ಕಟ್ಟಡಗಳನ್ನು 
ತೆರವುಗೊಳಿಸಲಾಗಿರುತ್ತದೆ. 


ಇ) 


ರಾಜಕಾಲುವೆಯನ್ನು' ತೆರವುಗೊಳಿಸುವುದನ್ನು 
ವಿರೋಧಿಸಿ ಪ್ರಕರಣಗಳು 
ನ್ಯಾಯಾಲಯದಲ್ಲಿ ದಾಖಲಾಗಿವೆ; 
ನ್ಯಾಯಾಲಯದಲ್ಲಿ ಇರುವ ಪ್ರಕರಣಗಳ 
ವಿವರ ನೀಡುವುದು; ಪ್ರಸ್ತುತ ಈ 
ಪ್ರಕರಣಗಳು ಯಾವ ಹಂತದಲ್ಲಿವೆ; 


K 
ಎಷ್ಟು 


ರಾಜಕಾಲುವೆಯನ್ನು ತೆರವುಗೊಳಿಸುವುದನ್ನು 
ವಿರೋಧಿಸಿ ಒಟ್ಟು 52 ಪ್ರಕರಣಗಳು ನ್ಯಾಯಾಲಯದಲ್ಲಿ 


ದಾಖಲಾಗಿವೆ ವಿವರಗಳು ಈ ಕೆಳಕಂಡಂತಿವೆ. 


1) W.P No.27287/2019 - 3 cases 

2) WP No.26150/2019 & 26835-26842/19 - 1 Case 
3) W.P No.29873/19 & 29874-876/19 - 3 Cases 

4) W.P No.30399-30414/2019 -45 Cases) . 


ಪ್ರಸ್ತುತ ಪ್ರಕರಣಗಳು 
ಹಂತದಲ್ಲಿರುತ್ತವೆ. 


ಸದರಿ ವಿಚಾರಣಾ 


ಈ) 


"| ತೆರವುಗೊಳಿಸಲು 
ನೋಟಿಸ್‌ಗಳನ್ನು ನೀಡಲಾಗಿದೆ; ಯಾರಿಗೆಲ್ಲಾ | 
(ವಿವರ ; 


ರಾಜಕಾಲುವೆಯಲ್ಲಿನ ನಿರ್ಮಾಣಗಳನ್ನು 


ಕೋರಿ ಎಷ್ಟು 


ನೋಟಿಸ್‌ ನೀಡಲಾಗಿದೆ? 


ಒತ್ತುವರಿಯನ್ನು ಕೆ.ಎಂ.ಸಿ ಕಾಯ್ದೆ 288ಡಿ (2880. |. 


Commissioner may without notice remove 
encroachment.- Not with-standing 
contained in this Act, the Commissioner may, 


without nctice, cause to be removed) ರಂತೆ 


anything 


ನೀಡುವುದು) 


pe 


pe 


pu 


ನೋಟಿಸ್‌ ಜಾರಿ: ಇಲ್ಲದಂತೆ " ಒತ್ತುವರಿಯನ್ನು 


ತೆರವುಗೊಳಿಸುವ ಅಧಿಕಾರವು “ಮಾನ್ಯ ಆಯುಕ್ತರಪರಿಗೆ 
ನೀಡಲಾಗಿದ್ದು, ' ಒತ್ತುವರಿದಾರರಿಗೆ ಮೌಖಿಕವಾಗಿ 


' | ಒತ್ತುವರಿಯ ಬಗ್ಗೆ ನಾಮಫಲಕಗಳು/ ಬಿಬಿಎಂಪಿ 


ಕಂಬಗಳನ್ನು ನೆಟ್ಟು ತಿಳುವಳಿಕೆ ನೀಡಲಾಗುತ್ತಿರುತ್ತದೆ. 


ಯಾವುದೇ ನೋಟಿಸ್‌ಗಳನ್ನು ಜಾರಿ ಮಾಡಿರುವುದಿಲ್ಲ. 


ನಅಇ 135 ಎಂಎನ್‌ಯು 2021 


(ಬಿ.ಎಸ್‌. ಯಡಿಯೂರಪ್ಪ) 
ಮುಖ್ಯಮಂತ್ರಿ 


ನಿಸ ಸರಿತ SITY 


ಕಂ FE 


BRUHATH BENGALURU MAHANAGARA PALIKE 


Encroachment Details of Storm Water Drains as on 30.01.2020 


L2'ಸುಬಂಧೆ - 


Detail 


[Ssh 


2018-19 
on-wards 


Target for: Target for 
next 15 ; this , 


‘Target for 
this year 


RV) 


ys \-apter 


Alleged Encroachments identified 


1 
1 
2 [Surveyed (A+B+C) 
3 JActual Encroachment identified after Survey (B+C) 


Buildings £ 


pS [Other structures (Road and Road side drain) 


Alloted by BDA/Rail Wheel Factory (RWF) Land and Non Encroached {and 


Open spaces 


Compound wall/Fencin 


: Spots Surveyed and found as non encroached FN 


Buildings 


Other structures (Road and Road side drair) 


Allotwd by BDA/Ruil Whee) Factory (RWP) Land and Non Encroached land 


Open spaces 


(Compound wall/Fencing 


Encroachments cleared-( B) 


Buildings 


[Other structures (Road and Road side drain) 


[Alloted by-BDA/Rail Wheel Factory (RWF) Land and Non Encroached land 


Open spaces 


Compound wall/Fencing 


W WENN 
5 


6 [Encroachment to be cleared-(C) 


Buildings 
Other structures (Road and Road side drain) 
Alloted by BDA/Rail Whee! Factory (RWF) Land and Non Encroached land 


Open spaces 


Compound wall/Fencing 


l . 


Total Encroachment issues resolved as on 30.01.2020 from the list of 


2515445 (New)+66(New) = 2626 (A+B) = 534+1356=1890 1890 
[Balance Cases of Encroachments to be removed/resolved = 2626-(A+B) = 736 
2626-(534+1356)=736 | | 


Chief Enginecr 
Storm Water Drain, BBM 


